ಕರ್ನಾಟಿಕ ವಿಧಾನ ಪರಿಪತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :139 
2. ಸದಸ್ಯರ ಹೆಸರು : ಶ್ರೀ ಕವಟಗಿಮಠ ಮಹಾಂತೇಶ ಮಲಿಕಾರ್ಜುನ 
3. ಉತ್ತರಿಸಬೇಕಾದ ದಿನಾಂಕ : 21.09.2020 § 
- 4. ಉತ್ತರಿಸುವ ಸಚಿವರು : ಮಾನ್ಯ ಕಾರ್ನ್ಬಿಕ ಮತ್ತು ಸಕ್ಕರೆ ಸಚಿವರು 
ಪ್ರ.ಸಂ ಪ್ರಶ್ಟೆ fi ಉತ್ತರ | 
(ಅ) | ಕಬ್ಬು ಬೆಳೆಗಾರರ ಹಿತ 


ಕಾಪಾಡಲು ರಚಿಸಲಾಗಿರುವ 
ಸಕ್ಕರೆ ಹಾಗೂ ಕಬ್ಬು 
ನಿರ್ದೇಶನಾಲಯವು ರೈತರ 
ಬಗ್ಗೆ ಕಾಳಜಿ ವಹಿಸದಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶನಾಲಯವು ಕಬ್ಬು 
ಬೆಳೆಗಾರ ರೈತರ ಹಿತದೃಪ್ಪಿಯಿಂದ 2019-20ನೇ ಸಾಲಿನಲ್ಲಿ ಈ | 
ಕೆಳಕಂಡ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸಿರುತ್ತದೆ. 

1. 2019-20ನೇ ಸಾಲಿನಲ್ಲಿ ಕಾರ್ಯಾನೆಗಳಿಗೆ ಸರಬರಾಜಾಗುವ | 
ಕಬ್ಬಿಗೆ ಮೊದಲನೇ ಕಂತಿನ ರೂಪದಲ್ಲಿ ಪಾವತಿಸಬೇಕಾದ ನ್ಯಾಯ | 
ಮತ್ತು ಲಾಭದಾಯಕ ಬೆಲೆಯನ್ನು (ಎಫ್‌ಆರ್‌ಪಿ) ಘೋಪಿಸಲಾಗಿದೆ. | 
ಆ ಪ್ರಕಾರವಾಗಿ ಶೇ.5 ಮತ್ತು ಅದಕ್ಕಿಂತ ಕಡಿಮೆ ಇಳುವರಿ 
ಹೊಂದಿರುವ ಕಾರ್ಬ್ಯಾನೆಗಳಿಗೆ ಪ್ರತಿ ಮೆ. ಟನ್‌ಗೆ ರೂ.2613/- ಹಾಗೂ 
ಶೇ.10 ರಷ್ಟು ಸಕ್ಕರೆ ಇಳುವರಿಗೆ ಪ್ರತಿ ಮೆ. ಟನ್‌ ಒಂದಕ್ಕೆ ರೂ.2750/- 
ಗಳಷ್ಟು ನಿಗದಿಗೊಳಿಸಲಾಗಿದೆ. ಶೇ.10 ರ ನಂತರದ ಪ್ರತಿ ಶೇ.1 ರಷ್ಟು | 
ಇಳುವರಿಗೆ ಪ್ರತಿ ಮೆ. ಟನ್‌ ಒಂದಕ್ಕೆ ರೂ.2751- ರಂತೆ ಹೆಚ್ಚುವರಿ ಬೆಲೆ 
ನಿಗದಿಗೊಳಿಸಲಾಗಿದೆ. 

2. 2019-20ಸೇ ಸಾಲಿನ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚದ 
ವಿವರಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರ ಹಿತದ್ಯಪ್ಠಿಯಿಂದ 
ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು, ಎಲ್ಲ ಕಾರ್ನಾನೆಗಳು ಈ। 
ಮಾರ್ಗಸೂಚಿಗಳನ್ನು ಜಾರಿಗೊಳಿಸಲು ಸೂಚಿಸಲಾಗಿದೆ. ಕಳೆದ 31 
ವರ್ಷಗಳಿಂದ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ಸಂಬಂಧ 
ಮಾರ್ಗಸೂಚಿಗಳನ್ನು ಪರಿಷ್ಠರಿಸಿರಲಿಲ್ಲ. ಈ ಸಂಬಂಧ ಒಂದು 
ಸಮಿತಿಯನ್ನು ರಚಿಸಿ ಮಹಾರಾಷ್ಟ, ರಾಜ್ಯದಲ್ಲಿ ಅನುಸರಿಸುತ್ತಿರುವ 
ಮಾದರಿಯನ್ನುಅಧ್ಯಯನ ನಡೆಸಿ ವರದಿ ಪಡೆದು, ಈ ಪರಿಪ್ಕತ 
ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಇದರಿಂದಾಗಿ ರಾಜ್ಯದ 
ಕೆಬ್ಬು ಬೆಳೆಗಾರ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. \ 

3. ರೈತರು ಬೆಳೆದ ಕಬ್ಬಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಲು | 
ಸರ್ಕಾರವು ದಿನಾಂಕ 12.03.2013 ರಲ್ಲಿ ಕರ್ನಾಟಿಕ ಕಬ್ಬು (ಉರೀದಿ | 
ಮತ್ತು ಸರಬರಾಜು ನಿಯಂತ್ರಣ) ಅಧಿನಿಯಮ 2013ನ್ನು ಜಾರಿಗೆ ' 
ತಂದಿದ್ದು, ತಿಮ್ಮಪಡಿ ಅಧಿನಿಯಮ 2014ನ್ನು ದಿನಾಂಕ 22.08.2014 
ರಲ್ಲಿ ಜಾರಿಗೆ ತರಲಾಗಿದೆ. ಅಧಿನಿಯಮ 2014 ರಲ್ಲಿನ ಕಲಂ 8(1) 
ರಲ್ಲಿನ ಅವಕಾಶಗಳಂತೆ ಕಬ್ಬಿನ ದರವನ್ನು ಎರಡು ಹಂತಗಳಲ್ಲಿ 
ರೈತರಿಗೆ ಪಾವತಿಸಲು ಅವಕಾಶ ಕಲ್ಪಿಸಿದ್ದು, ಈ ಅವಕಾಶಗಳಂತೆ 
ಮೊದಲ ಹಂತದಲ್ಲಿ ಎಫ್‌.ಆರ್‌.ಪಿ. ಪಾವತಿಯಾದರೆ, ಎರಡನೇ 
ಹಂತದಲ್ಲಿ ಆದಾಯ ಹಂಚಿಕೆ ಸೂತ್ರದನ್ನಯ ಪ್ರಾಪ್ತವಾದ 
ಆದಾಯವನ್ನು ಲೆಕ್ಕಾಚಾರ ಮಾಡಿ ಹೆಚ್ಚುವರಿ ಕಬ್ಬಿನ ದರ 
ಪಾವತಿಯಾಗುವಂತೆ ಕ್ರಮವಿಡಲಾಗುತ್ತಿದೆ. 


Qrannod with CamSrannor 


ಘಿ 43 


3 2019-20ನೇ ಸಾಲಿನಲ್ಲಿ, ರೈತರು ಸರಬರಾಜು ಮಾಡಿದ ಕಬ, 


ಸ ಈ ಲು ೭” ಇತ್ತ 
ಕಾರ್ಬ್ಯಾನೆಗಳು ಪಾವತಿಸಬೇಕಾದ , ಹಾ ್ಲ ಸ 
ರೂ.10622.76 ಕೋಟಿಗಳಪ್ಪಿತ್ತು. ಈ ಪೈಕಿ ದಿನಾಂಕ pe 
ಅಂತ್ಯಕ್ಕೆ ಪಾವತಿಯಾಗಿರುವ ಮೊತ್ತ ೂ. 14 


ಅ೦ತ ಗಿರುತ್ತದೆ. ಕೆಲವೊಂದು ಸಕ್ಕರೆ ಕಾರ್ಬಾ ಭಗತ 
ಎಪ್‌ಆರ್‌ಪಿ ದರಗಿಂತಲೂ ಹೆಚ್ಚಿಗೆ ಪಾವತಿಸಿರುತ್ತವೆ. ಸಾರ | 
ರ್ರಾನೆಗಳು ಸಂಪೂರ್ಣವಾಗಿ ಕಬ್ಬು ಬಿಲ್‌ ಬಾಕಿ ಪಾವತಿಸಿರುತ್ತಬ 
15 ಕಾರ್ಬಾನೆಗಳಿಂದ ಮಾತ್‌ರ ಬಾಕಿ ಇರುತ್ತದೆ. ಈ ಕಾರ್ಪಾನೆಗಳು | 
ಪಾವತಿಸಬೇಕಾದ ಬಾಕಿ ಮೊತ್ತ ರೂ.169.02 ಕೋಟಿಗಳಪ್ಪಿರುತ್ತಿದು. | 
ಬಾಕಿ ವಸೂಲಾತಿಗೆ ಎಲ್ಲಾ ಕಾನೂನು ಕ್ರಮಗಳನುು ಕೈಗೊಳಲಾಗಿದೆ. | 
5, ಸಕ್ಕರೆ ಕಾರಾನೆಗಳು ರೈತರು ಸರಬರಾಜು ಮಾಡುವ ಕಬ್ಬಿಗೆ | 
ಹಂಗಾಮು ಪ್ರಾರಂಭಿಸುವ ಪೂರ್ಪದಲ್ಲಿ ಕಡ್ಡಾಯವಾಗಿ ದ್ವಿಪಕ್ಷೀಯ 
ಒಪ್ಪಂದ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ. ಇದರಿಂದಾಗಿ ರೈತರಿಗೆ 
ತಾವು ಬೆಳೆದಂತಹ ಕಬ್ಮನ್ನು ಒಪ್ಪಂದದ ಪುಕಾರ ಸಕಾಲದಲ್ಲಿ | 
ಕಟಾವು ಮಾಡಲು ಮತ್ತು ತಾರ್ಬಾನೆಗಳಿಗೆ ಕಬ್ಬಿನ ಬಿಲ್ಲುನಹ 
ಪಾವತಿಸಲು ಅನುಕೂಲವಾಗಲಿದೆ. | 
6. ಆರ್ಥಿಕ ಸಂಕಷ್ಟದಿಂದ ಮತ್ತು ಇತರೆ ಕಾರಣಗಳಿಂದ 
ಸ್ಥಗಿತಗೊಂಡಿದ್ದ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಬಾನೆ ಹ | 
ಫಾಂಡವಪುರ, ಮಂಡ್ಯ ಜಿಲ್ಲೆ ಮತ್ತು ಶ್ರೀ ಶ್ರೀರಾಮ ಸಹಕಾರಿ ಸಕ್ಕರೆ 
ಕಾರ್ಬಾನೆ ವಿ. ಚುಂಚನಕಟ್ಟೆ, ಕೆ.ಆರ್‌.ಸಗರ ತಾಲ್ಲೂಕು, ಮೈಸೂರು | 
ಜಿಲ್ಲೆ ಈ ಎರಡೂ ಕಾರ್ಬಾನೆಗಳನ್ನು 2020-21ನೇ ಹಂಗಾಮಿನಿಂದ 
410 ವರ್ಷಗಳ ಅವಧಿಗೆ ಎಲ್‌.ಆರ್‌.ಓ.ಟಿ. ಆಧಾರದ ಮೇಲೆ 
ಖಾಸಗಿಯವರಿಗೆ ಗುತ್ತಿಗೆ ನೀಡುವ ಮೂಲಕ ಪುಸಶ್ನೇತನಗೊಳಿಸಲು 
ಕ್ರಮ ಕೈಗೊಳಲಾಗಿದೆ. | 
7. 2020-21ನೇ ಸಾಲಿನಲ್ಲಿ ಕಾರ್ಬಾನೆಗಳಿಗೆ ಸರಬರಾಜಾಗುವ | 
ಕಬ್ಬಿಗೆ ಮೊದಲನೇ ಕಂತಿನ ರೂಪದಲ್ಲಿ ಪಾವತಿಸಬೇಕಾದ ನ್ಯಾಯ 
ಮತ್ತು ಲಾಭದಾಯಕ ಬೆಲೆಯನ್ನು (ಎಫ್‌ಆರ್‌ಪಿ) ಕೇಂದ್ರ ಸರ್ಕಾರವು | 
ಬಿನಾಂಕ 26.08.2020 ರಂದು ಘೋಪಿಸಿರುತ್ತದೆ. ಆ ಪ್ರಕಾರವಾಗಿ | 
ಶೇ.9೨.5 ಮತ್ತು ಅದಕ್ಕಿಂತ ಕಡಿಮ ಇಳುವರಿ ಹೊಂದಿರುವ ' 
ಕಾರ್ಬಾನೆಗಳಿಗೆ ಪ್ರತಿ ಮೆ. ಟನ್‌ಗೆ ರೂ2701/- ಹಾಗೂ ಶೇ.10 ರಷ್ಟು | 
ಸಕ್ಕರೆ ಇಳುವರಿಗೆ ಪ್ರತಿ ಮೆ. ಟನ್‌ ಒಂದಕೆ ರೂ.2850/- ಗಳಷ್ಟು 
ವಿಗದಿಗೊಳಿಸಲಾಗಿದೆ. ಶೇ.10 ರ ನಂತರದ ಪ್ರತಿ ಶೇ.1 ರಷ್ಟು 
ಇಳುವರಿಗೆ ಪ್ರತಿ ಮೆ. ಟನ್‌ ಒಂದಕ್ಕೆ ರೂ.285/-ರಂತೆ ಹೆಚ್ಚುವರಿ ಬೆಲೆ 
ವಿಗದಿಗೊಳಿಸಲಾಗಿದೆ. ಈ ಆಧಾರದ ಮೇಲೆ ಕಾರಾನೆಗಳು ಸುರಿಸುವ 
ಪ್ರತಿ ಮೆ. ಟಸ್‌ ಕಬ್ಬಿಗೆ ರೈತರಿಗೆ ಪಾವತಿಸಬೇಕಾದ ಎಫ್‌.ಆರ್‌.ಪಿ. 
ದರಪನ್ನು ವನಿಗದಿಗೊಳಿಸಲು ಸಕ್ಕರೆ ನಿರ್ದೇಶನಾಲಯದಿಂದ | 
ಕಮವಿಡಲಾಗುತ್ತಿದೆ. | 
8. ರಸ್ತೆ ಕರ ಯೋಜನೆಯಡಿ ರೂ.10.00 ಕೋಟಿಗಳನ್ನು 2019- 
20ನೇ ಸಾಲಿನಲ್ಲಿ ಸರ್ಕಾರದಿಂದ ಬಿಡುಗಡೆ ಗೊಳಿಸಲಾಗಿದ್ದು, ಈ 
ಮೊತ್ತವನ್ನು ಅನುಪ್ಠಾನಾಧಿಕಾರಿಗಳಿಗೆ ಸಕಾಲದಲ್ಲಿ 
ಬಿಡುಗಡೆಗೊಳಿಸುವ ಮೂಲಕ ಸಕ್ಕರೆ ಕಾರ್ಬಾನೆಗಳ ವ್ಯಾಪ್ತಿಯ ರಸ್ತ | 
| ಅಭಿವೃದ್ಧಿಗಾಗಿ ಕಮವಿಡಲಾಗಿದೆ. 


Crannad with CamScannor 


3 


| ಕೈಗೊಂಡಿರುತ್ತದೆ. 


9. ಕಬ್ಬು ಬೆಳೆಗಾರರ ಹಿತ ಕಾಪಾಡುವ ಉದ್ದೇಶದಿಂದ ಸಕ್ಕರೆ | 


ಉದ್ದಿಮೆಗಳಲ್ಲಿ ಸಕ್ಕರೆ ತಂತ್ರಜ್ಞಾನ ಅಭಿವೃದ್ಧಿ, ರೈತರಿಗೆ ತರಬೇತಿ, | 
ಕಬ್ಬು ಪ್ರದೇಶ ವಿಸರಣಾ ಕಾರ್ಯಕ್ರಮಗಳ ಅಸುಪ್ಕಾನಕ್ಕಾಗಿ | 
ರಾಜ್ಯದ ಉತ್ತರ ಭಾಗದ ಬೆಳಗಾವಿಯಲ್ಲಿ ಎಸ್‌. ನಿಜಲಿಂಗಪ್ಪ ಸಕ್ಕರೆ | 
ಸಂಸ್ಥೆ ಹಾಗೂ ದಕ್ಷಿಣ ಭಾಗದ ಮಂಡ್ಯದಲ್ಲಿ ಸರ್‌ ಎಂ. 
ವಿಶೇಶ್ವರಯ್ಯ ಕಬ್ಬು ಸಂಶೋಧನಾ ಸಂಸ್ಥೆಯನ್ನು ಸರ್ಕಾರದ 
ಪತಿಯಿಂದ ಸ್ಕಾಪಿಸಲಾಗಿದೆ. ಈ ಎರಡೂ ಸಂಸ್ಥೆಗಳಿಗೆ 
ಸರ್ಕಾರದಿಂದ ಅನುದಾನ ಕಲ್ಪಿಸಿ, ರೈತರಿಗೆ ತರಬೇತಿ, ಸಂಶೋಧನೆ 
ಮತ್ತು ವಿಸ್ತರಣಾ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. ಇದರಿಂದಾಗಿ | 
ಸಕ್ಕರೆ ಕಾರ್ಜಾನೆಗಳಿಗೆ ಮತ್ತು ಕಬ್ಬು ಬೆಳೆಗಾರ ರೈತರಿಗೂ 
ಅನುಕೂಲವಾಗುತ್ತಿದೆ. | 

ಈ ಮೇಲಿಸಂತೆ ಸಕ್ಕರೆ ನಿರ್ದೇಶನಾಲಯವು ಕಾರ್ಯನಿರ್ವಹಿಸಿ, 
ಕಬ್ಬು ಚೆಳೆಗಾರ ರೈತರ ಹಿತಕಾಪಾಡಲು ಎಲ್ಲಾ ಅಗತ್ಯ ಕ್ರಮಗಳನ್ನು 


(ಆ) 


ರಾಜ್ಯದಲ್ಲಿನ 


"| ತತ್ತರಿಸುತ್ತಿರುಪುದು ಸರ್ಕಾರದ 


ಅತಿವ್ಯಷ್ಲಿ- 
ಅನಾವೃಷ್ಟಿಯ ಸಮಸ್ಯೆಗಳ 
ನಡುಪೆ ರೈತರು ತಾವು ಬೆಳದು 
ಮಾರಾಟ ಮಾಡಿದ ಕಬ್ಬಿನ 
ಹಣ ಸಕಾಲದಲ್ಲಿ ಕೈಗೆ ಸಿಗದೇ 


ಗಮನಕೆ, ಬಂದಿದೆಯೇ: 


ರಾಜ್ಯದಲ್ಲಿ 2019-20ನೇ ಹಂಗಾಮಿನಲ್ಲಿ ಒಟ್ಟು 62 ಹ 
ಕಬ್ಬು ಅರೆಯುವ ಕಾರ್ಯ ನಿರ್ವಹಿಸಿದ್ದ, ದಿನಾ೦ಕ 31.08.20205ೆ | 
ರೂ.10622.76 ಕೋಟಿಗಳನ್ನು ಪಾವತಿಸಚೇಕಾಗಿದ್ದು, ರೂ.10655.14 | 
ಕೋಟಿಗಳನ್ನು ಪಾಪತಿಸಲಾಗಿದೆ. ಕೆಲವು ಕಾರ್ಬಾನೆಗಳು; 
ಎಫ್‌.ಆರ್‌.ಪಿ ಗೂ ಮೇಲ್ಪಟ್ಟು ಕಬ್ಬಿನ ದರ ಪಾಪತಿಸಿರುವುದರಿ೦ದ 
ಶೇಕಡವಾರು ಪಾವತಿಯ ಹೆಜ್ಮಾಗಿದೆ. 15 ಕಾರ್ಬಾನೆಗಳು | 
ರೂ.169.02 ಕೋಟಿಗಳನ್ನು ಪಾವತಿಸುವುದು ಬಾಕಿ ಉಳಿದಿರುತ್ತದೆ. | 
ಈ ಬಾಕಿ ವಸೂಲಾತಿಗೆ ಎಲ್ಲಾ ಕಾನೂನು ಕುಮಗಳನ್ನು | 
ಕೈಗೊಳ್ಳಲಾಗಿದೆ. | | 


(ಇ) 


ಭರವಸೆ 
ಈಡೇರದೇ ವಿಫಲವಾಗಿದ್ದು 
ಬಾಕಿ ಮೊತ್ತ ಪಾಪತಿ 
ಮಾಡಲಾಗದ ಕಾರಾನೆಗಳ 
ವಿರುದ್ಧ ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ: 


(ಈ) 


ಈ ಕಬ್ಬು ಪೂರೈಸಿದ 15 
ದಿನಗಳಲ್ಲಿ ಹಣ ಪಾವತಿ 
ಮಾಡಬೆಣೆಂಬ 
ವಿಯಮವಿದ್ದರೂ ರೈತರ ಹಣ 
ಸಿಗೆದಿರುವುದರ ಬಗ್ಗೆ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು 


೨೦19-20ನೇ ಹಂಗಾಮಿನಲ್ಲಿ ಒಟ್ಟು 62 ಸಕ್ಕರೆ ಕಾರ್ಬಾನೆಗಳು | 
ಕಬ್ಬು ಅರೆಯುವ ಕಾರ್ಯನಿರ್ವಹಿಸಿರುತ್ತವೆ. ಈ ಕಾರಾನೆಗಳು 
ಬಿನಾಂಕ 31.08.20208,  ರೂ.1062276 ಕೋಟಿಗಳನ್ನು 
ಪಾವತಿಸಬೇಕಾಗಿದ್ದು, ರೂ.10655.14 ಕೋಟಿಗಳನ್ನು ಪಾಪತಿಸಿದ್ದು | 
ರೂ.169.02 ಕೋಟಿಗಳು 15 ಕಾರ್ಲಾನೆಗಳಿಂದ ಬಾಕಿ ಉಳಿದಿರುತ್ತದೆ. | 
47 ಕಾರ್ನಾನೆಗಳು ಕಬ್ಬಿನ ಬಿಲ್ಲನ್ನು ಪೂರ್ಣವಾಗಿ ಪಾಪತಿಸಿರುತ್ತವೆ. | 
ಕೆಲವು ಕಾರ್ಬಾನೆಗಳು ಎಫ್‌.ಆರ್‌.ಪಿ.ಗೂ ಮೇಲ್ಬಟ್ಟು ಕಬ್ಬಿನ ದರ | 
ಫಾಪವತಿಸಿರುವುದರಿಂದ ಶೇಕಡವಾರು ಪಾಪತಿಯು ಹೆಚ್ಚಾಗಿದೆ. 

ಕಬ್ಬು (ನಿಯಂತ್ರಣ) ಆದೇಶ 196ರ ಖಂಡ 3(3)ರ | 
ಅವಕಾಶಗಳಂತೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ 14 
ದನಗಳೊಳಗಾಗಿ ಕಾರ್ಬಾನೆಗಳು ಎಫ್‌.ಆರ್‌.ಪಿ. ದರವನು 
ಪಾಪಶಿಸಬೇಕಿದೆ. ಕಬ್ಬು ಸರಬರಾಜು ಮಾಡಿದ 14 ದಿನಗಳೊಳಗಾಗಿ | 
ಕಾರ್ಬಾನೆಯು ಕಬ್ಬು ದರ ಪಾಪತಿಸದಿದಲ್ಲಿ, ಅಂತಹ | 
ಕಾರ್ಬಾನೆಗಳಿಂದ ಕಬ್ಬು (ನಿಯಂತ್ರಣ) ಆದೇಶ 1966ರ ಖಂಡ 3 
ರಲ್ಲಿ ಹಾಗೂ ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು 
ನಿಯಂತ್ರಣ) ಅಧಿನಿಯಮ 2013ರ ಕಲಂ 9 ರಂತೆ ಶೇ.15ರ! 
ಬಡ್ಡಿಯೊಂದಿಗೆ ವಸೂಲಿ ಮಾಡಲು ಅವಕಾಶಗಳಿವೆ. ಆ 
ಪ್ರಕಾರವಾಗಿ 2019-20ನೇ ಹಂಗಾಮಿನಲ್ಲಿ ಕಬು ಅರೆದಿರುವ 58 | 
ಕಾರ್ಬಾನೆಗಳಿಗೆ ಭೂಕಂದಾಯ ಬಾಕಿ ಎಂದು ಪರಿಗಣಿಸಿ, ಕಬ್ಬು 
ಬಿಲ್ಲು ಬಾಕಿಯನ್ನು ವಸೂಲಿ ಮಾಡಲು ಗ | 
ಜರುಗಿಸಲಾಗುವುದೆಂದು ತಿಳಿಸುವ ಶಾಸನಬದ್ದ ಸೋಟೀಸ್‌ಗಳನ್ನು | 


ಜಾರಿಗೊಳಿಸಲಾಗಿತ್ತು. ಬಾ 


Ceannod with CamSnannor 


ಬ 


ಭಃ : 


ತದನಂತರ ಬಹುತೇಕ ಕಾರ್ಬಾನೆಗಳು ಕಬ್ಬು ಬಿಲ್ಲನ್ನು | 
ಪಾವತಿಸಿರುತ್ತವೆ. ಆದಾಗ್ಯೂ ಕಬ್ಬು ಬಿಲ್ಲು ಪಾವತಿಸದೇ ಬಾಕ 
ಉಳಿಸಿಕೊಂಡ 3 ಸಕ್ಕರೆ ಕಾರ್ಬಾನೆಗಳ ವಿರುದ್ದ ಕರ್ನಾಟಕ 
ಭೂಕಂದಾಯ ಕಾಯ್ದೆ 1964ರ ಅವಕಾಶಗಳಂತೆ ಭೂಕಂದಾಯ 
ಬಾಕಿ ಎಂದು ಪರಿಗಣಿಸಿ ವಸೂಲು ಮಾಡಲು ಕಬ್ಬು (ನಿಯಂತ್ರಣ) 
ಆದೇಶ 1966ರ 3(8)ರ ರೀತ್ಯಾ ವಸೂಲಾತಿ ಪುಮಾಣ ಪತ್ರಗಳನ್ನು ' 
ಹೊರಡಿಸಿ, ಕಾರ್ಬಾನೆಗಳ ವಿರುದ್ದ ಕ್ರಮ  ಕೈಗೊಳಲು | 
ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿ, ಆದೇಶಿಸಲಾಗಿತ್ತು. ಈ ಪೈಕಿ ಎರಡು 
ಕಾರ್ಬಾನೆಗಳು ಶೇ100 ರಷ್ಟು ಕಬ್ಬು ಬಿಲ್ಲು ತೀರುವಳಿ 
ಮಾಡಿರುತ್ತದೆ. ಈ ರೀತಿಯಾಗಿ ರೈತರ ಕಬ್ಬು ಬಿಲ್ಲು ಬಾಕಿ! 
ವಸೂಲಾತಿಗೆ ಎಲ್ಲಾ ಅಗತ್ಯ ಕಾನೂನು ಕ್ರಮಗಳನ್ನು 
ಕೈಗೊಳ್ಳಲಾಗಿರುತ್ತದೆ. 


ಸಂಖ್ಯೆ: ಸಿಐ 190 ಸಿಓಎಫ್‌ 2020 ಹ್‌ 
ಕ್ರಿಯ 


(ಅರಬೈಲ್‌ ಶವರಾಮ ಹೆಬ್ಬಾರ) 
ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


Srannan uiith CamSrannar 


